ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 
ದಿನಾ೦ಕ: 26-03-2021 ಪ್ರಶ್ನೆ ಸಂಖ್ಯೆ: 310(2410) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಮತಿ ಭಾರತಿ ಶೆಟ್ಟಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 
ಉತ್ತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 


ವಿಷಯ: BಖಗTC ವತಿಯಿಂದ ಚಲಾಯಿಸುತ್ತಿರುವ ಬಸ್ಸುಗಳ ವ್ಯವಸ್ಥೆ ಕುರಿತು 


(ಅ) ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವತಿಯಿಂದ ಚಲಾಯಿಸುತ್ತಿರುವ ಕೆಲವು 
ಬಸ್ಸುಗಳು ತಗಡಿನ ಡಬ್ಬವಿದ್ದು, ಇಂಜಿನಿಗಿಂತ ವಿಪರೀತ ಶಬ್ದ ಬಸ್ಸಿನ ಇತರ ವಸ್ತುಗಳು 
ಮಾಡುತ್ತಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ 


(ಆ) ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪ್ರಸ್ತುತವಾಗಿ ಎಷ್ಟು ಸಂಸ್ಥೆಗಳಿಂದ 
ಬಸ್ಸುಗಳನ್ನು ಬಾಡಿಗೆ, ಗುತ್ತಿಗೆ ಅಥವಾ ಇತರೆ ರೀತಿಯಲ್ಲಿ ಯಾವ ಷರತ್ತುಗಳ ಅನ್ನಯ 
ಪಡೆಯಲಾಗುತ್ತಿದೆ; (ವಿವರ ಒದಗಿಸುವುದು) 


(ಇ) ಕೇವಲ ತಮ್ಮ ಲಾಭಾಂಶದ ದೃಷ್ಟಿಯಿಂದ ಪ್ರಯಾಣಿಕರ ಹಿತಾಸಕ್ತಿಗೆ ವಿರುದ್ಧವಾಗಿ 
ಬಸ್ಸುಗಳನ್ನು ಸಂಸ್ಥೆಗೆ ನೀಡುತ್ತಿರುವವರ ವಿರುದ್ಧ ಇಲಾಖೆ ಕೈಗೊಂಡ ಕ್ರಮವೇನು; 


(ಈ) ಕಳಪೆ ವಸ್ತುಗಳನ್ನು ಬಳಸಿ ಬಸ್ಸುಗಳನ್ನು ಸಿದ್ದಪಡಿಸಿ ಸಂಸ್ಥೆಗೆ ನೀಡುತಿರುವವರ 
ಹಾಗೂ ಸಂಸ್ಥೆಯಲ್ಲಿನ ಭ್ರಷ್ಟರ ವಿರುದ್ದ ಸರ್ಕಾರ ಕೈಗೊಂಡ ಕ್ರಮಗಳೇನು? 


